ಪಶ್ನೆ 
ಈ) | ದಕ್ಷಣ ಕನ್ನಡ ಜಿಲ್ಲೆಯ ಸುರತ್ಕಲ್‌ ಕೈಲು `ನಿಲ್ದಾಣದಲ್ಲಿ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


: 708 

: ಶ್ರೀ ಎನ್‌. ರವಿಕುಮಾರ್‌ 
: 12.03.2020 

: ಗೃಹ ಸಚಿವರು 


ಉತ್ತರ 


ಪಾರ್ಕಿಂಗ್‌ ಸಮಸ್ಯೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಈ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರ 


ಯಾವ ಕ್ರಮ ಕೈಗೊಂಡಿದೆ ; 


3 — 


ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್‌ ರೈಲು ನಿಲ್ದಾಣದ ಸಂಚಾರ 


ಸುವ್ಯವಸ್ಥೆಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ಪೊಲೀಸ್‌ 
ಸಿಬ್ಬಂದಿಗಳನ್ನು ನಿಯೋಜಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಹಾಗೂ 


ರೈಲು ನಿಲ್ದಾಣದಲ್ಲಿ ವಾಹನಗಳ ಪಾರ್ಕಿಂಗ್‌ ವ್ಯವಸ್ಥೆ ಕಲ್ಪಿಸುವಂತೆ 
ರೈಲ್ವೆ ಇಲಾಖೆಯೊಂದಿಗೆ ಪತ್ರ ವ್ಯವಹಾರ ನಡೆಸಲಾಗಿರುತ್ತದೆ. 


(ಈ) 


ದ್ಷಣ ನ್ನಡ ಇಕ್ಲೆಯ ಸುರತ್ಕಲ್‌ ಕೈಲು ನಿಲ್ದಾಣಕ್ಕೆ | 
ಆಗಮಿಸುವ ಅಥವಾ ರೈಲು ನಿಲ್ದಾಣದಲ್ಲಿ ವಾಹನ 
ನಿಲುಗಡೆಗೊಳಿಸಿ ದೂರದ ಸ್ಥಳಗಳಿಗೆ ಪ್ರಯಾಣಿಸುವ 
ಪ್ರಯಾಣಿಕರು ರೈಲು ನಿಲ್ದಾಣದಿಂದ ಮುಂದುವರೆದ ನಗರ 
ಪಾಲಿಕೆ ನಿರ್ಮಿಸಿದ ರಸ್ತೆಗೆ ಅಡ್ಡಲಾಗಿ ವಾಹನಗಳನ್ನು 
ನಿಲ್ಲಿಸುತ್ತಿರುವುದರಿಂದ ಕಾನೂನು ವ್ಯವಸ್ಥೆಯಲ್ಲಿ 
ಸಮಸ್ಯೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಈ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು ; 


ಹೌದು. 


ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್‌ ರೈಲು ನಿಲ್ದಾಣಕ್ಕೆ ಹೋಗುವ 
ರಸ್ತೆಯಲ್ಲಿ ಠಾಣೆಯಿಂದ ಸಿಬ್ಬಂದಿಗಳನ್ನು ನೇಮಿಸಿ ಸುಗಮ 
ಸಂಚಾರಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಹಾಗೂ ರಸ್ತೆಗೆ ಅಡ್ಡಲಾಗಿ 
ನಿಲ್ಲಿಸುವ ವಾಹನಗಳ ವಿರುದ್ಧ ಮೋಟಾರು ವಾಹನಗಳ ಕಾಯ್ದೆ 
ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಂಡು ಸದರಿ ವಾಹನಗಳನ್ನು 
ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಕಮ ಕೈಗೊಳ್ಳಲಾಗುತ್ತಿದೆ. 


7] 


ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್‌ ಕೈಲು ನಿಲ್ದಾಣದಲ್ಲಿ ರಿಕ್ಷಾ, 
ಟ್ಯಾಕ್ಸಿ ಮತ್ತು ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್‌ ವ್ಯವಸ್ಥೆ 
ಕಲ್ಲಿಸುವ ಬಗ್ಗೆ ಮತ್ತು ರೈಲು ನಿಲ್ದಾಣವನ್ನು ಸಂಪರ್ಕಿಸುವ 
ರಸ್ತೆಯ ಇಕ್ಕೆಲಗಳಲ್ಲಿ ರೋ ರೋ ಸೇವೆ ಬಳಸುವ ಲಾರಿಗಳು 
ನಿಲ್ಲುತ್ತಿರುವುದರಿಂದ ರೈಲು ಪ್ರಯಾಣಿಕರಿಗೆ ಆಗುತ್ತಿರುವ 
ಸಮಸ್ಯೆಯನ್ನು ಪರಿಹರಿಸಲು ಕೈಗೊಂಡ ಕ್ರಮಗಳೇನು? 


ದಣ ಕನ್ನಡ ಜಿಕ್ಲೆಯ ಸುರತ್ಕಲ್‌ ಕೈಲು ನಿಲ್ದಾಣದಲ್ಲಿ ಪಾರ್ಕಿಂಗ್‌ 
ವ್ಯವಸ್ಥೆ ಕಲ್ಪಿಸುವಂತೆ ರೈಲ್ಲೇ ಇಲಾಖೆಯೊಂದಿಗೆ ಪತ್ರ ವ್ಯವಹಾರ 
ನಡೆಸಲಾಗಿರುತ್ತದೆ ಮತ್ತು ರೈಲ್ವೇ ನಿಲ್ದಾಣವನ್ನು ಸಂಪರ್ಕಿಸುವ 
ರಸ್ತೆಯ ಬದಿಯಲ್ಲಿ ನಿಲ್ಲಿಸುವ ಘನ ವಾಹನ, ರಿಕ್ಷಾ, ಟ್ಯಾಕ್ಷಿ ಮತ್ತು 
ದ್ವಿಚಕ್ರ ವಾಹನಗಳ ವಿರುದ್ಧ ಮೊಟಾರು ವಾಹನ ಕಾಯ್ದೆ ಅಡಿಯಲ್ಲಿ 
ಪ್ರಕರಣಗಳನ್ನು ದಾಖಲಿಸಿಕೊಂಡು, ಸದರಿ ವಾಹನಗಳನ್ನು 
ತೆರವುಗೊಳಿಸಲಾಗುತ್ತಿದೆ. 

ಸದರಿ ವಾಹನಗಳ ವಿರುದ್ದ ದಾಖಲಿಸಿದ ಪ್ರಕರಣಗಳ ವಿವರಗಳು ಈ 
ಕೆಳಕಂಡಂತಿವೆ :- 


| ವರ್ಷ 7 ಎಂನಇಯ್ದಿ ವಿಧಿಸಲಾದ ಎಂನಿಇಾಯ್ದೆ ಅಡಿ 

ಅಡಿಯಲ್ಲಿ ಘನ ದಂಡ ಮೊತ್ತ ರಿಕ್ಷಾ, ಟ್ಯಾಕ್ಸಿ, [ 

ವಾಹನಗಳ ವಿರುದ್ಧ ವಾಹನಗಳ ವಿರು 

ದಾಖಲಿಸಿದ ದಾಖಲಿಸಿದ ಪ್ರಕರಣಃ 
ಪ್ರಕರಣಗಳ ಸಂಖ್ಯೆ ಸಂಖ್ಯೆ 
2017 122 12,200 20 
208 | [E] 1.300 Til 
205 185 49,900 33 
PILES 38 75,200 40 

2020ರವರೆಗೆ) 

ಒಟ್ಟು 456 88,600 508 


ಹೆಚ್‌ಡಿ 39 ಎಸ್‌ಎಸ್‌ಟಿ 2020 


(ಬಸವರಾಜ 'ಜೊಷಕ್ಥ್‌ಮಿ) 


ಗೃಹ ಸಚಿವರು 


